ಕರ್ನಾಟಕೆ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: | 1213 


ಮಾನ್ಯ ಸದಸ್ಯರ ಹೆಸರು: | ಶ್ರೀ ಅರವಿಂದ ಕುಮಾರ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ: | 23.12. 2021 


ಉತ್ತರಿಸುವ ಸಚಿವರು: | ಮಾನ್ಯ ಕಾನೂನು ಸಚಿವರು 


ಇ) 


ಸಂಖ್ಯೆ: ಲಾ-ಎಲ್‌ಸಿಇ/194/2021 


ಸೌಲಭ್ಯ ಕಲ್ಪಿಸಲು ಅಲ್ಲಿ ನೀರು ಇರುವುದಿಲ್ಲ, 
ಅದಕ್ಕಾಗಿ ಇಲ್ಲಿ ಕುಡಿಯುವ ನೀರಿನ ಘಟಕ (0) 
ಸ್ಥಾಪಿಸು ಸರ್ಕಾರ ಕ್ರಮ  ಕೈಗೊಳ್ಳುವುದೇ:; 
ಹಾಗಿದ್ದಲ್ಲಿ, ಕುಡಿಯುವ ನೀರಿನ ಘಟಕ (0) 
ಅಳವಡಿಸುವುದು ಯಾವಾಗ; 


ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) | ಬೀದರ್‌ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಪ್ರತಿದಿನ ಹೌದು 
ಸಾವಿರಾರು ಸಂಖ್ಯೆಯಲ್ಲಿ ಜನರು ನ್ಯಾಯಾಲಯದ 
ಕೆಲಸಕ್ಕಾಗಿ ಬೀದರ್‌ ಗೆ ಬರುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ) | ಬಂದಿದ್ದಲ್ಲಿ ಆ ಜನಾಂಗಕ್ಕೆ ಕುಡಿಯುವ ನೀರಿನ | ಕುಡಿಯುವ ನೀರಿನ ಘಟಕ (RO) ಈ 


ನ್ಯಾಯಾಲಯದಲ್ಲಿ ಈ ಮೊದಲೇ 
ಅಳವಡಿಸಲಾಗಿದ್ದು, ಅದು ಈಗ 
ಚಾಲ್ತಿಯಲ್ಲಿರುತ್ತದೆ. ಅದನ್ನು ಸಾರ್ವಜನಿಕರು, 
ಕಕ್ಷಿದಾರರು ಹಾಗೂ ಸಿಬ್ಬಂದಿಗಳು 
ಉಪಯೋಗಿಸುತ್ತಿದಾರೆ. 


ಇಲ್ಲಿನ ನ್ಯಾಯವಾದಿಗಳಿಗೆ ಇರುವ 4 ಅಂತಸ್ಥಿನ 
ಬಾರ್‌ Association ಕಟ್ಟಡಕ್ಕೆ ಲಿಫ್ಟ್‌ನ 
ಅವಶ್ಯಕತೆ ಇದ್ದು, ಅದನ್ನು ಅಳವಡಿಸುವ ಯೋಜನೆ 
ಏನಾದರೂ ಸರ್ಕಾರದ ಮುಂದಿದೆಯೇ; ಹಾಗಿದ್ದಲ್ಲಿ, 
ಯಾವಾಗ ಅಳವಡಿಸಲಾಗುವುದು; ಇಲ್ಲವಾದಲ್ಲಿ 
ಸೂಕ್ತವಾದ ಕಾರಣಗಳನ್ನು ತಿಳಿಸುವುದು? 


2021-22ನೇ ಸಾಲಿಗೆ ಅಧ್ಯತೆ ಮೇರೆಗೆ 
ಕೈಗೆತ್ತಿಕೊಳ್ಳಬೇಕಾಗಿರುವ ನ್ಯಾಯಾಲಯ ಕಟ್ಟಡ 
ಮತ್ತು ನ್ಯಾಯಾಂಗ ಅಧಿಕಾರಿಗಳ ವಸತಿ ಗೃಹ 
ನಿರ್ಮಾಣ ಕಾಮಗಾರಿಗಳ ಪಟ್ಟಿಯನ್ನು ರಿಜಿಸ್ಟ್ರಾರ್‌ 
ಜನರಲ್‌ ಕರ್ನಾಟಕ ಉಚ್ಛ ನ್ಯಾಯಾಲಯ 
ಬೆಂಗಳೂರು ಇವರು ಸಲ್ಲಿಸಿದ್ದು ಸದರಿ 
ಪಟ್ಟಿಯಲ್ಲಿ ಬೀದರ್‌ ನಲ್ಲಿರುವ 4 ಅಂತಸ್ಥಿನ ಬಾರ್‌ 
Association ಕಟ್ಟಡಕ್ಕೆ ಲಿಫ್ಸ್‌ನ್ನು ಅಳವಡಿಸುವ 
ಕಾಮಗಾರಿಯು ಸಹ ರೂ.32. 00ಲಕ್ಷ ಅಂದಾಜು 
ಮೊತ್ತದೊಂದಿಗೆ ಸೇರ್ಪಡೆಯಾಗಿರುತ್ತದೆ. 

ಸದರಿ ಕಾಮಗಾರಿಗಳ ಪಟ್ಟಿಯನ್ನು ಅನುದಾನ 


ಆಧರಿಸಿ ಆರ್ಥಿಕ ಇಲಾಖೆಯ 
ಅನುಮೋದನೆಯೊಂದಿಗೆ ಕೈಗೆತ್ತಿಕೊಳ್ಳಲು 
ಕ್ರಮವಹಿಸಲಾಗುವುದು. 


(ಜೆ.ಪಿ 
ಕಾನೂನು, 


PST 


. ಮಾಧುಸ್ವಾಮಿ) 


ಸಂಸದೀಯ ಮತ್ತು 


ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 


